ವೇಮಗಲ್‌ ಸೋಮಶೇಖರ* 


ಬೆಂಗಳೂರು ವಸ್ತು ಸಂಗ್ರಹಾಲಿಯರರ್ಳಿದ್ದ ಗ್ರಂಥ ಭಂಡಾರ 


ಮದರಾಸಿನಲ್ಲಿ ವಸ್ತು ಸಂಗ್ರಹಾಲಯವನ್ನು 
೧೮೫೧ರಲ್ಲಿ ಸ್ಥಾಪಿಸಿದ ಎಡ್ವರ್ಡ್‌ ಗ್ರೀನ್‌ ಬೆಲ್‌ಫರ್‌ 
ಅವರು ಬೆಂಗಳೂರಿಗೆ ೧೮೬೧ರಲ್ಲಿ ವರ್ಗವಾಗಿ ಬಂದು 
ನಂತರ ಇಲ್ಲಿಯೂ ಒಂದು ವಸ್ತು ಸಂಗ್ರಹಾಲಯವನ್ನು 
ಪ್ರಾರಂಭಿಸಬೇಕೆಂಬ ಉದ್ದೇಶದಿಂದ ಅವರು ೧೮೬೩ 
ರಿಂದೆ ೧೮೬೫ರವರೆನಿಗೆ ಭಾರತ ದೇಶದ ಎಲ್ಲಾ ಮೂಲೆ 
ಗಳಿಂದ ಅನೇಕ ಅಪೂನ್ಹವಾದಂತಹೆ ವಸ್ತುಗಳನ್ನು 
ಶೇಖರಿಸಿದರು. ಇವುಗಳಲ್ಲಿ ನೂರಾರು ಅಮೂಲ್ಯ 
ಗ್ರಂಥಗಳೂ ಇದ್ದವು. ಈ ಎಲ್ಲಾ ವಸ್ತುಗಳನ್ನು 
೧೮-೮-೧೮೬೫ ರಂದು ಪ್ರಾರೆಂಭವಾದ ವಸ್ತು 
ಸಂಗ್ರಹಾಲಯದಲ್ಲಿ ಗ್ರಂಥ ಭಂಡಾರದ ವಿಭಾಗವನ್ನು 
ಪ್ರತ್ಯೇಕವಾಗಿ ಪ್ರಾರಂಭಿಸಲಾಯಿತು. ಹಾಗೆಯೇ 
ಒಬ್ಬ ಗ್ರಂಥಪಾಲಕನನ್ನು ಮಾಹೆಯಾನ ನೇತನ ೧೫ 
ರೂಪಾಯಿಗಳೊಂದಿಗೆ ನೇಮಿಸೆಲಾಯಿತು. ಬೆಲ್‌ಫೆರ್‌ 
ಅನರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಪ್ರವೃತ್ತಿ ಯಲ್ಲಿ 
ಸಂಶೋಧಕರಾಗಿ, ಗ್ರಂಥಕರ್ತರಾಗಿ, ಸಮಾಜ ಸೇವಕ 
ರಾಗಿ ಹಾಗೂ ನಾನಾ ಭಾಷೆಗಳನ್ನು ತಿಳಿದೆ ಭಾಷಾ 
ತಜ್ಞ ರಾಗಿದ್ದರು. ಆದೆ ಕಾರಣದಿಂದ ಇವರು 
ಗ್ರಂಥಾಲಯದ ಬಗ್ಗೆ ಬಹಳ ಶ್ರದ್ಧೆ ವಹಿಸಿ ಭದ್ರ 
ಬುನಾದಿಯನ್ನು ಹಾಕಿದರು. ಪ್ರತಿ ವರ್ಷ ಪುಸ್ತಕ 
ಗಳನ್ನು ಕೊಂಡುಕೊಳ್ಳುವುಡರ ಮೂಲಕ, ಸರ್ಕಾರಿ 
ಮತ್ತು ಸಾರ್ವಜನಿಕರಿಂದ ದಾನವಾಗಿ ಪಡೆಯುವುದರ 
ಮೂಲಕ, ಪುಸ್ತಕ ಭಂಡಾರವನ್ನು ಹೆಚ್ಚಿಸುತ್ತಾ 


೨೦.೨ 


* ೩೭೦, ದೀಪ” ಇನೆಯ ಅಡ್ಡರಸ್ತೆ, ಲಕ್ಷ್ಮೀಪುರ, ಕೆಂಪೇಗೌಡನಗರೆ, ಬೆಂಗಳೂರು-೫೬೦ ೦೧೯ 


೧೮೭೧ರ ವೇಳೆಗೆ ೩೯೮ ಪುಸ್ತಕಗಳನ್ನು ಸಂಗ್ರಹಿಸಿ 
ದ್ದರು. 


೧೮೭೭ರ ನೆವೆಂಬರ್‌ನಲ್ಲಿ ಕಬ್ಬನ್‌ ಉದ್ಯಾನ 
ವನದಲ್ಲಿ ಪ್ರತ್ಯೇಕವಾಗಿ ವಸ್ತು ಸಂಗ್ರಹಾಲಯ 
ಕ್ಯಾಗಿಯೇ ನಿರ್ನಿಸಿದ ಕಟ್ಟಡಕ್ಕೆ ದಂಡಿನ ಪ್ರದೇಶದಲ್ಲಿದ್ದ 
ಈ ವಸ್ತು ಸಂಗ್ರಹಾಲಯವನ್ನು ವರ್ಗಾಯಿಸಿದಾಗ 
ಗ್ರಂಥಾಲಯ ವಿಭಾಗವನ್ನು ಪಬ್ಲಿಕ್‌ ರೀಡಿಂಗ್‌ ರೊನರ್‌ 
ಆಗಿ ಸರಿವರ್ತಿಸಲಾಯಿತು. ಬೆಂಗಳೂರು ನಗರ ಮತ್ತು 
ಹಂಡು ಪ್ರದೇಶಗಳ ಮಧ್ಯೆಭಾಗದಲ್ಲಿ ಈ ಕಟ್ಟಡವು 
ಇದ್ದುದರಿಂದ ಹೆಚ್ಚಿನ ಜನೆರು ಈ ಗ್ರಂಥಾಲಯಕ್ಕೆ 
ಬರತೊಡಗಿದರು. ಈ ವೇಳೆಗೆ ೫೧೯ ಪುಸ್ನಕೆಗಳು, 
ಅನೇಕ ನಿಯತಕಾಲಿಕೆಗಳು, ಸರ್ಕಾರಿ ವರದಿಗಳು, 
ಇತ್ಯಾದಿಗಳು ಶೇಖರವಾಗಿತ್ತು. 


೧೮೮೭ರಲ್ಲಿ ಈ ಗ್ರಂಥ ಭಂಡಾರಕ್ಟ್ರಾಗಿಯೇ 
ಪ್ರತ್ಯೇಕನಾಗಿ ಸಂಗ್ರಹಾಲಯದ ಪೊರ್ವ ದಿಕ್ಕಿನ 
ಅಂದರೆ ಬಲಭಾಗದೆ ವಿಂಗ್‌ ರೂಮನ್ನು ಏರ್ಪಾಟು 
ಮಾಡಲಾಯಿತು. ೧೮೮೮ರಲ್ಲಿ ಮದರಾಸ್‌ ಸೆಂಟ್ರಲ್‌ 
ಮ್ಯೂಸಿಯಂ ಲೈಬ್ರರಿಯ ಸೂಪರಿಂಟೆಂಡೆಂಟ್‌ ಆದ 
ಡಾ|| ಇ. ಥೆರ್‌ಸ್ಟೈನ್‌ ಅವರ ಮಾರ್ಗದರ್ಶನದಿಂದ 
ಅಲ್ಲಿನ ಗ್ರಂಥಾಲಯದ ವ್ಯವಸ್ಥಾ ಕ್ರಮವನ್ನು ಇಲ್ಲಿಯೂ 
ಅಳವಡಿಸಿಕೊಳ್ಳಲಾಯಿತಲ್ಲಡೆ, ಅಧ್ಯಯನ ಮತ್ತು 
ನಾಚನ ಮಾಡಲು ಬರುವವರಿಗಾಗಿ ಸುವ್ಯವಸ್ಥಿತ 


ಇತಿಹಾಸ ದರ್ಶನ 


ಏರ್ಪಾಟು ಮಾಡಿ ಒಂದು ಉತ್ತಮ ರೆಫರೆನ್ಸ್‌ ಲೈಬ್ರರಿ 
ಯಾಗಿ ಮಾರ್ಹಾಟು ಮಾಡಲಾಯಿತು. ಈ ವೇಳೆಗೆ 
ಇದ್ದ ಪುಸ್ತಕಗಳ ಸಂಖೆ ೭೦೨. 


೧೮೮೯ರಲ್ಲಿ ಮೈಸೂರು ವರಾ ಕ್ಯುಲರ್‌ ಪ್ರೆಸ್‌ 
ಸೂಪರಿಂಟಿಂಡೆಂಟ್‌ ಆಗಿದ್ದ ಎ. ನರಸಿಂಹೆಯ್ಯುಂಗಾರ್‌ 
ಅವರು. ೨೩ ಕನ್ನಡ ಪುಸ್ತಕಗಳನ್ನು ಈ ಗ್ರಂಥ 
ಭಂಡಾರಕ್ಕೆ ದಾನವಾಗಿ ನೀಡಿದರು. ಮೈಸೂರಿನ 
ಮಾಜಿ ರೆಸಿಡೆಂಟ್‌ ಹಾಗೂ ಪ್ರಸಿದ್ಧ ಪ್ರಾಣಿ ಶಾಸ್ತ್ರಜ್ಞ 
ರಾಗಿದ್ದ ಕರ್ನಲ್‌ ಸರ್‌. ಆಲಿವರ್‌ ಸೆಂಟ್‌ ಜಾನ್‌ 
ಅವರು ೧೮೯೧ ರಲ್ಲಿ ತಮ್ಮ ಸ್ವಂತ ಸಂಗ್ರಹದಲ್ಲಿದ್ದ 
ಲಂಡನ್‌ ಜೂಅಲಜೆಕಲ್‌ ಸೊಸೈಟಿಯ ಕಾರ್ಯಕಲಾಪ 
ಗಳ ವರದಿಗಳನ್ನು ಮತ್ತು ಇತರೆ ಅಮೂಲ್ಯವಾದ 
ಪ್ರಾಜಿಶಾಸ್ತ್ರಕ್ರೆ ಸಂಬಂಧಪಟ್ಟಿ ಗ್ರಂಥೆಗಳನ್ನು ಇಲ್ಲಿಗೆ 
ದಾನವಾಗಿ ನೀಡಿದರು. ಇದೇ ಸಮಯದಲ್ಲಿ ಸರಕಾರವು 
ವಿಶೇಷ ಧನಸಹಾಯವೆಂದು ೪೧೫ ರೂಪಾಯಿಗಳನ್ನು 
ನೀಡಿತು. ಈ ಹಣದಿಂದ Watt's Dictionary of 
Economic Products of India ಎಂಬ ಅಮೂಲ್ಯ 
ವಾದ ಸಂಪುಟಿನನ್ನು ಮತ್ತು ಇತರೆ ಸಂಪುಟಗಳನ್ನು 
ಖರೀದಿಸಲಾಯಿತು. 


೧೮೯೪ ರಿಂದ ಪ್ರತಿ ವರ್ಷ ಹೆಚ್ಚಿನ ಹಣವು 
ಗ್ರಂಥ ಭಂಡಾರಕ್ಕೆ ಒದಗುತ್ತಾ ಬಂದಿತು. ೧೮೯೮ರಲ್ಲಿ 


ವಸ್ತು ಸಂಗ್ರಹಾಲಯದ ಕ್ಯುರೇಟರ್‌ ಆಗಿದ್ದ 
ಬಿ. ಶಾಂತಪ್ಪ ಚೆಟ್ಟಿಯವರು ಈ ಗ್ರಂಥಾಲಯ 


ಸಹಾಯದಿಂದ A Hand book on the uses of 
Country and Bazaar Medicines of India 
ಎಂಬ ಔಷಧಿಗಳ ಬಗೆಗಿನ ಪುಸ್ತಕವನ್ನು ಬರೆದು ವಸ್ತು 
ಸಂಗ್ರಹಾಲಯದಿಂದಲೇ ಪ್ರಕಟಿಸಿದರು. ಈ ಪುಸ್ತಕ 
ದಿಂದ ಸಾರ್ವಜನಿಕರಿಗೆ ಯಾವ ಕಾಯಿಲೆಗೆ ಯಾವ 
ಟಔಷಧನನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು 
ಎಂಬುದನ್ನು ತಿಳಿಯಲು ಬಹೆಳೆ ಅನುಕೂಲವಾಯಿತು. 
೧೮೯೯ರಲ್ಲಿ ಬೆಂಗಳೂರಿನಿಂದ ಪ್ರಕಟಿವಾಗುತ್ತಿ ದ್ದ 
Evening Mail ಎಂಬ ಪತ್ರಿಕೆಯನ್ನು ಆ ಪತ್ರಿಕೆಯ 
ಮಾಲೀಕರು ಉಚಿತವಾಗಿ ಮಾಡಲು 
ಪ್ರಾರಂಭಿಸಿದರು. 


ಸರಬರಾಜು 


ಇತಿಹಾಸ ದರ್ಶನ 


ವಸ್ತು ಸಂಗ್ರಹಾಲಯದ ಮೇಲ್ಲಿಚಾರಕರಾಗಿದ್ದೆ 
ಜೆ. ಕ್ಯಾಮರಾನ್‌ ಅವರು ೧೯೦೦ರಲ್ಲಿ ಬಾಂಬೆಯ 
ನ್ಯಾಚುರಲ್‌ ಹಿಸ್ಟ್ರಿ ಸೊಸೈಟಿಯ ಸದಸ್ಯರಾಗಿ ನೇಮಕ 
ಗೊಂಡಾಗ ಆ ಸೊಸೈಟಿಯಿಂದ ಪ್ರಕಟವಾಗುತ್ತಿದ್ದ 
ಎಲ್ಲಾ ಪುಸ್ತಕಗಳನ್ನೂ ಅರ್ಧ ಬೆಲೆಗೆ ಈ ಗ್ರಂಥಾಲಯ 
ಕ್ಕೋಸ್ಪರ ತರಿಸಿಕೊಂಡರು. ೧೯೧೦ರ ವರಿನಿಗೂ 
ಈ ಗ್ರಂಥ ಭಂಡಾರವು ಸಸ್ಯಶಾಸ್ತ್ರ, ಭೂಗರ್ಭಶಾಸ್ತ್ರ, 
ಪ್ರಾಣಿಶಾಸ್ತ್ರ ಮತ್ತು ಇತಿಹಾಸ ಅಧ್ಯಯನ ಮಾಡುವ 
ನಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತ ಕೇಂದ್ರ 
ವಾಗಿದ್ದಿತು. ೧೯೧೪ರ ವೇಳೆಗೆ ಈ ಗ್ರಂಥಾಲಯದಲ್ಲಿ 
೧೭೩೧ ಪುಸ್ಮಕಗಳು ಇದ್ದವು. 


ಕಬ್ಬನ್‌ ಉದ್ಯಾನವನದಲ್ಲಿನ ಶೇಷಾದ್ರಿ ಅಯ್ಯರ್‌ 
ಮೆಮೋರಿಯಲ್‌ ಹಾಲ್‌ನಲ್ಲಿ ದಿನಾಂಕ ೧.೫.೧೯೧೫ 
ರಂದು ಸಾರ್ವಜನಿಕ ಗ್ರಂಥಾಲಯ ಪ್ರಾರಂಭಿಸಲ್ಪಟ್ಟಾಗ 
ಇಲ್ಲಿನ ಕೆಲವು ಪುಸ್ತಕಗಳನ್ನು ಅಲ್ಲಿಗೆ ವರ್ಗಾಯಿಸ 


ಲಾಯಿತು. ಅನಂತರ ೨೫.೧೧.೧೯೨೪ ರಂದು ೬೦ 
ಪುಸ್ತಕಗಳನ್ನು ಮಿಥಿಕ್‌ ಸೊಸೈ ಗೆ ವರ್ಗಾಯಿಸೆ 
ಲಾಯಿತು. ೧೯೨೬ರಲ್ಲಿ ಲೆಸ್ಲಿ ಸೆಂಟ್‌ ಕೋಲ್‌ 


ಬ್ರೂಕ್‌ ಅವರು ಬರೆದ Twelve views of places 
in Mysore ಎಂಬ ಪುಸ್ತಕವನ್ನು ಬೆಂಗಾಲ-ನಾಗಪುರ್‌ 


ರೈಲ್ವೆಯ A.W. Hawkins ಅವರು. ದಾನವಾಗಿ 
ನೀಡಿದರು. 
೧೯೨೮ರಲ್ಲಿ ಡಾ| ಎಮ್‌. ಎಚ್‌. ಕೃಷ್ಣ 


ಅಯ್ಯಂಗಾರ್‌ ಅವರು 
ತ ಇನೆ 
ಸಸನಟ್ಟ ಎಲ್ಲಾ 
ಪಟ ಸೈಯನ್ನು 
ಕೊಂಡರು. 


ಣಾ 
ಇಲ್ಲಿನ ನಾಣ್ಯ ಶಾಸ್ತ್ರಕ್ಕೆ 
ಪುಸ್ತಕಗಳನ್ನು ನಾಣ್ಯಗಳ 


ಸಿದ್ಧನಡಿಸಲು ಉಪಯೋಗಿಸಿ 


ಪುನಃ ಎರಡನೆಯ ಬಾರಿ ಅಂದರೆ ೧೯೩೨ರಲ್ಲಿ 
ನಾಣ್ಯ ಶಾಸ್ತ್ರ ಮತ್ತು ಚರಿತ್ರೆಗೆ ಸಂಬಂಧಿಸಿದೆ ಹಲವಾರ 
ಪುಸ್ತ ಕಗಳನ್ನು ಮಿಥಿಕ್‌ ಸೊಸೈಟಿಗೂ ಇನ್ನೂ ನೆಲವು 
ಪುಸ್ತಕಗಳನ್ನು ವಿಶ್ವನಿದ್ಯಾನಿಲಯ ಮತ್ತು ಲಾಲ್‌ 
ಬಾರ್ಗನ ಗ್ರಂಥ ಭಂಡಾರಗಳಿಗೂ ವರ್ಗಾಯಿಸ 
ಲಾಯಿತು. 


೨೦ಕ್ಕಿ 


we ರ್ಥ ತರಾ ತ್‌ 


PN 


ಕ್ಕಿ 


4... ... 1 ಹ. 4೯ ಫಿ ಫ್‌ 


ವಸ್ತುಸಂಗ್ರಹಾಲಯದ ಈ ಗ್ರಂಥ ಭಂಡಾರವು ಮತ್ತು ದಂಡು ಪ್ರದೇಶಕ್ಕೆ ಉತ್ತಮ ರೆಫರೆನ್ಸ್‌ ರೈಬ್ರರಿ 


೧೮೮೦ ರಿಂದ ೧೯೩೦ರ ವರೆನಿಗೂ ಬೆಂಗಳೂರು ನಗರ ಯಾಗಿತ್ತು. 


ಗ್ರಂಥ ಯಣ : 


1) 1885 to 1935 Mysore Administration Annual Report 
2) 1887 to 1935 Annual Report on the Mysore Govt. Museum. 


3) Madras Government Museum Bulletins, Anthropology 1897 to 1899. 


ತಿ೦ಂ೪ 


ಇತಿಹಾಸ ದರ್ಶನೆ 


